ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಹಜ್‌ ಭವನಗಳ ಕುರಿತು 

ಶ್ರೀ ಎಸ್‌. ಎಲ್‌. ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ):- 

1341 (1599) ಮಾನ್ಯ ಪಶುಸಂಗೋಪನೆ ಹಾಗೂ ಹಜ್‌ ಮತ್ತು ವಕ್ಸ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಅಲ್ಲಸಂಖ್ಯಾತರಿಗೋಸ್ಕರ ಎಷ್ಟು ಹಜ್‌ ಭವನಗಳನ್ನು ಮಂಜೂರು ಮಾಡಲಾಗಿದೆ ; 


(ಆ) ಪೂರ್ಣಗೊಂಡಿರುವ ಹಜ್‌ ಭವನಗಳ ಕಾಮಗಾರಿಗಳು ಯಾವುವು; (ವಿವರ ನೀಡುವುದು) ಕಾಮಗಾರಿ ಪೂರ್ಣಗೊಳ್ಳದೆ 
ಇರುವ ಹಜ್‌ ಭವನಗಳು ಯಾವುವು; ವಿಳಂಬಕ್ಕೆ ಕಾರಣ ನೀಡುವುದು; 


(ಇ) ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುವುದು ? 


